ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
2. ಮಾನ್ಯ ಸದಸ್ಕರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವವರು 


ಸಂಖ್ಯಖ[87) 
ಶ್ರೀ ಹೆಚ್‌.ಎಂ. ರಮೇಶ್‌ಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
28/09/2020 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


3 ಪಕ್ನೆ ತ್ತರ 

ಸಂ. 

ಅ) |ಕೋವಿಡ್‌ ಸಂಕಷ್ಟ ಕಾಲದಲ್ಲಿ ವಲಸೆ ಕೊಲಿ 
ಕಾರ್ಮಿಕರು ' ಮತ್ತು ಅಸಂಘಟಿತ ಕೂಲಿ 
ಕಾರ್ಮಿಕರ ದಾರಣ ಪರಿಸ್ಥಿತಿ ಸರ್ಕಾರದ ಹೌದು. 
ಗಮನಕ್ಕೆ ಬಂದಿದೆಯೇ: 

ಈ) ಕ ಕಾರ್ಮಿಕರ ಶಾಶ್ವತ ಕಲ್ಯಾಣಕ್ಕಾಗಿ ಹಾವ ಇಲಾಖೆಯ ಆಧೇನದಲ್ಲಿರುವ ಮಂಡಿಗಳ ಮೊಲಕ ಕಾರ್ಮಿಕರ ಕಲ್ಯಾಣಕ್ಕಾಗಿ 


ಯಾವ ಯೋಜನ ರೂಪಿಸಲಾಗುವುದು: 


ಈ ಕೆಳಗಿನಂತೆ ಯೋಜನೆಗಳನ್ನು ಈಗಾಗಲೇ ದೂಪಿಸಿ 
ಅನುಷ್ಲಾನಗೊಳಿಸಲಾಗುತಿದೆ. 
1. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣಿ ಕಾರ್ಮಿಕರ ಕಲ್ಯಾಣ ಮಂಡಳಿ:- 
ಮಂಡಳಿಯ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ನಿಕರು 
ಹಾಗೂ ಅವರ ಅವಲಂಬಿತರಿಗಾಗಿ 19 ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ 
ಯೋಜನೆಗಳನ್ನು ರೂಪಿಸಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿವರಗಳನ್ನು 
ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 

ಮುಂದುವರೆದು, 2020-21 ನೇ ಸಾಲಿನ ಮಂಡಳಿಯ 
ಆಯವ್ಯಯದಲ್ಲಿ 10 ಹೊಸ ಯೋಜನೆಗಳನ್ನು ರೂಪಿಸಲು ಅನುಮೋದನೆ 
ಪಡೆಯಲಾಗಿರುತ್ತದೆ. ವಿವರಗಳನ್ನು ಅನುಬಂಧ -1(ಎ) ರಲ್ಲಿ ನೀಡಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ:- 
ಈ ಮಂಡಳಿಯ ಮೂಲಕ 2 ಯೋಜನೆಗಳನ್ನು ಜಾರಿಗೊಳಿಸಲಾಗುತಿದೆ. 

1 ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- 

ಗುರಿ: ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ ಚಲಾಯಿಸಲು ಸಾರಿಗೆ 
ಇಲಾಖೆಯಿಂದ ಊರ್ಜಿತ ಚಾಲನಾ ಪರವಾನಗಿ ಹೊಂದಿರುವ ಎಲ್ಲಾ 
ಚಾಲಕರಿಗೆ ಯೋಜನೆಯಡಿ ಸೌಲಭ್ಯಗಳನ್ನು ಒದಗಿಸುವ ಗುರಿ 
ಹೊಂದಲಾಗಿದೆ. 

ಸಾಧನೆ: ಖಾಸಗಿ ವಾಣಿಜ್ಯ ಸಾರಿಗೆ ವಾಹನ ಚಲಾಯಿಸಲು ಸಾರಿಗೆ 
ಇಲಾಖೆಯಿಂದ ಊರ್ಜಿತ ಚಾಲನಾ ಪರವಾನಗಿ ಹೊಂದಿರುವ ಎಲ್ಲಾ 
7,78,485 ಚಾಲಕರನ್ನು ಯೋಜನೆಯ ವ್ಯಾಪ್ತಿಗೆ ತರಲಾಗಿದೆ. 
ಈ ಯೋಜನೆಯಡಿ ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ:- 

ಅ) ಅಪಘಾತ ಪರಿಹಾರ:- 
ಗುರಿ: ಅಪಘಾತದಿಂದಾದ ಮರಣ ಪ್ರಕರಣಗಳಲ್ಲಿ ರೂ. 5 ಲಕ್ಷ ಪರಿಹಾರ, 
ಸಂಪೂರ್ಣ ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ ರೂ.2 ಲಕ್ಷ ಪರಿಹಾರ ಮತ್ತು 
ಒಳರೋಗಿಯಾಗಿ” ಚಿಕಿತ್ಸೆ ಪಡೆದಲ್ಲಿ ರೂ.1 ಲಕ್ಷದ ವರೆಗೆ ಚಿಕಿತ್ಸಾ ವೆಚ್ಚದ 
ಮರುಪಾವತಿ ನೀಡಲಾಗುತ್ತದೆ. 
ಸಾಧನೆ: ಯೋಜನೆಯಡಿ ಈವರೆಗೆ ಪರಿಹಾರ ನೀಡಲ್ಪಟ್ಟ ಪ್ರಕರಣಗಳ ವಿವರ 
ಹೀಗಿದೆ:- 


ಕ ವಿವರಣೆ ಪ್ರಕರಣ ಪರಿಹಾರದ ಮೊತ್ತ 
1 |ಮರಣ 555 ರೂ.18.20,50,000/- 
2 | ಶಾಶ್ವತ ದುರ್ಬಲತೆ 03 ರೂ.5,00,000/- 
3 [ಆಸ್ಪತ್ರೆ ವೆಚ್ಚದ 
ಮರುಪಾವತಿ/ತಾತ್ಯಾಲಿಕ 17 ರೂ.51,10,740/- 
ದುರ್ಬಲತೆ 
ಇಟ್ಟ 7 TEE 


ಆ) ಶೈಕ್ಷಣಿಕ ಧನ ಸಹಾಯ:- 


ಗುರ: ಅಪಘಾತದ ಕಾರಣ ನಿಧನರಾದ ಅಥವಾ ಸಂಪೂರ್ಣ ಶಾಶ್ವತ 
ದುರ್ಬಲತೆ ಹೊಂದಿದ ಫಲಾನುಭವಿಗಳ ಗರಿಷ್ಟ ಇಬ್ಬರು ಮಕ್ಕಳಿಗೆ ಒಂದನೇ 
ತರಗತಿಯಿಂದ ಪದವಿಪೂರ್ವ ತರಗತಿಯ ವರೆಗೆ ವ್ಯಾಸಂಗ ಮಾಡಲು 
ವಾರ್ಷಿಕ್‌ ತಲಾ ರೂ.10,000/-ರಂತೆ ಶೈಕ್ಷಣಿಕ ಸಹಾಯ ಧನ 
ವಿತರಿಸಲಾಗುತ್ತಿದೆ. j 

ಸಾಧನೆ: ಈವರೆಗೆ ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 321 
ವಿದ್ಯಾರ್ಥಿಗಳಿಗೆ ಒಟ್ಟು ರೂ.32,10,000/-ಗಳ ಶೈಕ್ಷಣಿಕ ಸಹಾಯ ಧನ 
ವಿತರಿಸಲಾಗಿದೆ. 


ಇ) ಅಪಘಾತ ಜೀವರಕ್ಷಕ ಕಾರ್ಯಕ್ಷಮ:- 
ಗುರಿ ಅಪಘಾತಕ್ಕೊಳಗಾದ ಗಾಯಾಳುಗಳನ್ನು ರಕ್ಷಿಸುವ ಸ್ವಯಂಸೇವಕರನ್ನು 
ಸೃಷ್ಠಿಸುವ ಉದ್ದೇಶದಿಂದ ಅಪಘಾತ ಜೀವರಕ್ಷಕ ಕಾರ್ಯಕ್ರಮದಡಿ ಚಾಲಕರಿಗೆ 
ಪ್ರಥಮ ಪ್ರಥಮ ಚಿಕಿತ್ಸಾ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ. 

3. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಪಾವತಿಸುವ ವಿವಿಧ 
ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಘಟಿತ ಕಾರ್ಮಿಕರು ಮತ್ತು ಅವರ 
ಕುಟುಂಬದ ಅವಲಂಬಿತರಿಗೆ ಈ ಕೆಳಕಂಡ ಕಲ್ಯಾಣ ಯೋಜನೆಗಳು 
ಜಾರಿಯಲ್ಲಿರುತ್ತವೆ. 
ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ 
3 ವೈದ್ಯಕೀಯ ನೆರವು. 
. ಅಪಘಾತ ಧನ ಸಹಾಯ. 
. ಮೃತ ಕಾರ್ಮಿಕರ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ. 
ವಾರ್ಷಿಕೆ ವೈದ್ಯಕೀಯ ತಪಾಸಣೆ ಶಿಭಿರಕ್ಕೆ ಧನ ಸಹಾಯ. 
. ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳುವ ಕಾರ್ಮಿಕ 
ಸಂಘಟನೆಗೆ ಧನ ಸಹಾಯ. 


on xpWNr 


ಇ) 


ಕಾರ್ಮಿಕ ಕಲ್ಯಾಣ ನಿಧಿಗೆ ಕಳೆದೆರಡು 
ವರ್ಷಗಳಿಂದ ಎಷ್ಟು ಹಣ ಸಂಗ್ರಹವಾಗಿದೆ 
ಹಾಗೂ ಯಾವ ಯಾವ ಯೋಜನೆಗಳಿಗೆ 
ಬಳಕೆಯಾಗಿದೆ; (ವಿವರ ನೀಡುವುದು ) 


1 ಕರ್ನಾಟಕ ಕಟ್ಟಡ ಮತ್ತ ಇತರೆ ನಿರ್ಮಾಣ ಇರ್ಮಕರ ಕಲ್ಯಾಣ ಮಂಡಳಿ 

ಈ ಮಂಡಳಿಯ ಕಲ್ಯಾಣ ನಿಧಿಯಲ್ಲಿ ಕಳೆದ ಎರಡು 
ವರ್ಷಗಳಲ್ಲಿ (2018-19 ಮತ್ತು 2019-20) ಒಟ್ಟು ರೂ.2579.06 ಕೋಟಿ 
ಸಂಗ್ರಹವಾಗಿರುತ್ತದೆ. ಈ ಮೊತ್ತದಲ್ಲಿ ಮಂಡಳಿಯ ವಿವಿಧ ಕಲ್ಯಾಣ ಮತ್ತು 
ಸಾಮಾಜಿಕ ಭದತಾ ಸೌಲಭ್ಯಗಳಿಗಾಗಿ ಖರ್ಚು ಮಾಡಿರುವ ವಿವರಗಳನ್ನು 
ಅನುಬಂಧ-2 ರಲ್ಲಿ ನೀಡಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 
ಈ ಮಂಡಳಿಯಲ್ಲಿ ಯಾವುದೇ ಕಾರ್ಮಿಕ ಕಲ್ಯಾಣ ನಿಧಿ ಇರುವುದಿಲ್ಲ 

ಬದಲಾಗಿ ರಾಜ್ಯ ಸರ್ಕಾರವು ಮಂಡಳಿಯು ಜಾರಿಗೊಳಿಸುತ್ತಿರುವ 

ಯೋಜನೆಗಳಿಗೆ ಸಂಬಂಧಿಸಿದಂತೆ, ಯೋಜನೆವಾರು ಹಂಚಿಕೆ 


ಮಾಡಿರುವ `ಅನುದಾನೆದಿಂದೆ ಸಾಮಾಜಿಕ ಭದತಾ ಸೌಲಭ್ಯಗಳನ್ನು 
ಒದಗಿಸಲಾಗುತ್ತಿದೆ. 
3. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 
ಕಾರ್ಮಿಕ ಕಲ್ಯಾಣ ಮಂಡಳಿಗೆ 20:40:20 ರ ಅನುಪಾತದಲ್ಲಿ 
2018-19ನೇ ' ಸಾಲಿಗೆ ರೂ. 28.4 ಕೋಟಿ ಮತ್ತು 2019-20ನೇ ಸಾಲಿಗೆ 
ರೂ. 3196 ಕೋಟಿಗಳು ಸಂಗಹವಾಗಿದ್ದು, ಒಟ್ಟು ರೂ. 60.36 ಕೋಟಿ 
ಕಾರ್ಮಿಕ ಕಲ್ಯಾಣ ನಿಧಿಗೆ ಸಂಗ್ರಹಿಸಲಾಗಿದೆ. ವಿವರಗಳು ಈ ಕೆಳಗಿನಂತಿವೆ. 
2018-19ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ ಕಾರ್ಮಿಕ 
ಕಲ್ಕಾಣ ಯೋಜನೆಯಡಿ ಸೌಲಭ್ಯಗಳನ್ನು ಪಡೆದುಕೊಂಡ ಫಲಾನುಭವಿಗಳ 
ವಿವರಗಳನ್ನು ಅನುಬಂಧ-3 ರಲ್ಲಿ ಲಗತ್ತಿಸಿದೆ. 


ಈ) 


ರಾಜ್ಯಾದ್ಯಂತ "ಕೊಲಿ ಕಾರ್ಮಿಕರು ಕೋವಿಡ್‌ 
ನಂತರದ ದಿನಗಳಲ್ಲಿ ಆರ್ಥಿಕ ಸಂಕಷ್ಟದಿಂದ 
ಬಳಲುತ್ತಿರುವುದು ಸರ್ಕಾರದ ಗಮಕಕ್ಕೆ 
ಬಂದಿದೆಯೇ, ಬಂದಿದಲ್ಲಿ, ಇದಕ್ಕೆ 
ಪರಿಹಾರವೇನು 9 


ಹೌದು, ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಇರುವ ಮಂಡಳಿಗಳ 
ಮೂಲಕ ಈ ಕೆಳಕಂಡಂತೆ ಪರಿಹಾರವನ್ನು ಕಾರ್ಮಿಕರಿಗೆ ನೀಡಲಾಗಿರುತ್ತದೆ 

1. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ: 

ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಬಾಣ 

ಕಾರ್ಮಿಕರಿಗೆ ರೂ.5000/- ಗಳ ಸಹಾಯಧನವನ್ನು ಮಂಡಳಿಯಿಂದ 
ನೀಡಲಾಗಿರುತ್ತದೆ. 16,48,431 ಕಾರ್ಮಿಕರಿಗೆ ರೂ.824.21 ಕೋಟಿಯಷ್ಟು 
ಪರಿಹಾರವನ್ನು ವಿತರಿಸಲಾಗಿರುತ್ತದೆ. 


2.ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 

ಈ ಮಂಡಳಿಯ ವತಿಯಿಂದ ಜಾರಿಗೊಳಿಸುತ್ತಿರುವ ಮೇಲ್ಕಂಡ 
ಯೋಜನೆಗಳ ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲಿ ಫಲಾನುಭವಿಗಳಿಗೆ 
ಒದಗಿಸಲಾಗುತ್ತಿದೆ. 

ಕೋವಿಡ್‌-19 ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರವು ಲಾಕ್‌ಡೌನ್‌ 
ಜಾರಿಗೊಳಿಸಿದ್ದ ಪರಿಣಾಮವಾಗಿ ಕಾರ್ಮಿಕರಿಗೆ ಆರ್ಥಿಕವಾಗಿ 
ನಷ್ಟವಾಗಿರುವುದನ್ನು ಗಮನಿಸಿ, ದಿನಾಂಕ: 06-05-2020ರಂದು, ಅಗಸರು 
ಹಾಗೂ ಕೌರಿಕ ವೃತ್ತಿಯಲ್ಲಿ ತೊಡಗಿರುವ ಅಸಂಘಟಿತ ಕಾರ್ಮಿಕರಿಗೆ 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದಶಾ ಮಂಡಳಿಯ 
ಮೂಲಕ ಒಂದು ಬಾರಿ ತಲಾ ರೂ.5,000/-ಗಳ ನೆರವನ್ನು 
ಘೋಷಿಸಲಾಗಿತ್ತು. 

ದಿನಾಂಕಃ15-08-2020 ರವರೆಗೆ ಅಗಸ ವೃತ್ತಿ ನಿರ್ವಹಿಸಃತ್ತಿರುವ 
74,782 ಮತ್ತು ಕ್ಷೌರಿಕ ವೃತ್ತಿ ನಿರ್ವಹಿಸುತ್ತಿರುವ 66,820 ಅರ್ಜಿದಾರರು 
ಸೇರಿದಂತೆ ಒಟ್ಟು 1,41,602 ಅರ್ಜಿಗಳನ್ನು ಸ್ಟೀಕರಿಸಲಾಗಿದೆ. 

ಅವುಗಳಲ್ಲಿ ಈವರೆಗೆ 114,388 ಅರ್ಜಿದಾರರಿಗೆ ತಲಾ ರೂ.5,900/- 
ಗಳಂತೆ ಒಟ್ಟು ರೂ.57.9ಕೋಟಿ ಮೊತ್ತಐನ್ನು ಅವರವರ ಬ್ಯಾಂಕ್‌ ಖಾತೆಗೆ 
ಡಿ.ಬಿ.ಟಿ ಮೂಲಕ ವರ್ಗಾಯಿಸಲಾಗಿದೆ. 


ಕಾಇ 327 ಎಲ್‌ಇಟಿ 2920 


CW 
(ಅದಚ್ಛೆಲ್‌ ತಿವರಾಂ ಹೆಬ್ಬಾರ್‌) 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಅನುಬಂಥ-೦1 
ಕನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳವತಿಯಿಂದ ಪಲಾನುಭವಿಗಳಗೆ ಸಿಗುವ 


ಸೌಲಭ್ಯಗಳು 


1 ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 6೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.2,೦೦೦/- 

2. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.100೦/- 

ತ. ದುರ್ಬಲತೆ ಪಿಂಚಣಿ: ನೋಂದಾಲುತ ಫಲಾನುಭವಿಯು ಖಾಯುಲೆಗಳಂದ ಅಥವಾ ಕಟ್ಟಡ ಕಾಮಗಾರಿಗಳ 
ಅಪಘಾತದಿಂದ ಶಾಘ್ಟತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.ವ.೦೦೦/- ಪಿಂಚಣಿ ಹಾಗೂ ಶೇಕಡವಾರು 
ದುರ್ಬಲತೆಯನ್ಸಾಧರಿಸಿ ರೂ.೭,೦೦,೦೦೦/- ದವರೆಗೆ ಅನುಗ್ರಹ ರಾಕಿ ಸಹಾಯಧನ. 

4. ಕನ್ನಡಕ, ಶ್ರವಣಯಂತ್ರ, ಕೃತಕ. ಕೈಕಾಲು ಮತ್ತು ಗಾಅ ಕುರ್ಜಿ ಟ್ರೈನಿಂಗ್‌ -ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) 

: ರೂ.30,00೦/- ವರೆಗೆ 

ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ(ಶ್ರಮ ಸಾಮರ್ಥ್ಯ): ರೂ. 30,೦೦೦/- ವರೆಗೆ 

ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯುತ ಫಲಾನುಭವಿಯ ಅವಲಂಭತರಿಗೆ 

ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 

ಆ. ಹೆರಿಗೆ ಸೌಲಭ್ಯ (ತಾಯಿ ಲಕ್ಷ್ಮೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಸಳಗೆ ಹೆಣ್ಣು ಮಗುವಿನ 
ಜನನಕ್ಕೆ ರೂ. 3೦,೦೦೦/- ಮತ್ತು ಗಂಡು ಮಗುವಿನ ಜನನಕ್ಕೆ ರೂ.2೦,೦೦೦/- 

೨. ಶಿಶು ಪಾಲನಾ ಸೌಲಭ್ಯ: 

10. ಅಂತ್ಯಕ್ಷ್ತಿಯೆ ವೆಚ್ಚ : ರೂ.4,0೦೦/- ಹಾಗೂ ಅನುಗ್ರಹ ರಾಶಿ ರೂ.5೦,೦೦೦/-ಸಹಾಯಧನ 

1. ಶೈಕ್ಷಣಿಕ ಸಹಾಯಧನ (ಕಲಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


೫0a 


Fe ವಾರ್ಷಿಕ ಸಹಾಯ ಧನ 
ಕ್ರ.ಸಂ ತರಗತಿ (ಉತ್ತೀರ್ಣಕ್ಷೆ) ನಹ ತಣು 
l y ನರ್ಸರಿ 3,0೦೦ 4,0೦೦ 
I. ಕಂದ 3ನೇ ತರಗತಿ 3,೦೦೦ 4,0೦೦ 
ill. ರ ಕಂದ್‌ 8ನೇ ತರಗತಿ 5.೦೦೦ 6,೦೦೮ 
Vv. | ಹಾಗೂ ೦ನೇ ತರಗತಿ 10,000 000 
೪ ಪ್ರಥಮ ಪಯುನಿ ಮತ್ತು ಧ್ವತೀಯೆ'ಐ:ಯೆ.ಸಿ 15,೦೦೦ ೦೦ರ 
vw, |e 12,00೦ 15,೦೦೮ 
KT ಪದವಿ ಪ್ರತ ವೆಷ್ಷಕ್ಕೆ 15,೦೦೦ 20,೦೦೦ 
vil | ಸ್ನಾತಕೋತ್ತರ ಪದವ ಸೇರ್ಪಡೆಗೆ 2೦,೦೦೦ 2೦,೦೦೦ 
ಪ್ರತಿ ವರ್ಷಕ್ಕೆ 2೦,೦೦೧ 25,೦೦೦ 
IK. ಇಂಜನಿಯರಿಂಗ್‌ ಪೋರ್ಸ್‌ ಜಇ/ ಅ:ಪೆಕ್‌ ಸೇರ್ಪಡೆಗೆ ತ 25,೦೦೦ 25,೦೦೦ 
ಪ್ರತ'ವರ್ಷಕ್ಕೆ 25,೦೦೦ 3೦,೦೦6 
| ವೈದಕೀಯ ಕೋರ್ಸ್‌ಗೆ ಸೇರ್ಪಡೆಗೆ" 3೦,6೦೦ ತ೦,೦ರರ 
ಪ್ರತಿ ವಷ್‌ಕ್ಸೆ 4೦,5೦೦ 5ರ,೦೦೦ 
XI. ಡಿಪ್ಲೋಮಾ 15,೦೦೦ 2೦,೦೦೦ 
XI. ಎಂ.ಟೆಕ್‌ / ಎಂ.ಇ 3೦,೦೦೦ 6,೦೦೦ 
TR ಎಂ.ಡಿ ವೈದ್ಯಕೀಯ) 45,೦೦೦ ನಠಕ,೦೦೦ 
xiv, | ಪತೆಪ್‌ಡಿ ಪ್ರತಿ ವರ್ಷಕ್ಸೌ ಗರಿಷ್ಠ ೦ತ'ವರ್ಷ ವರ,ರ೦೦ ತರ,೦೦೦ 


12. ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ); ನೋಂದಾಯಿತ ಫಲಾನುಭವಿ ಹಾಗೂ ಅವರ 
ಅವಲಂಭತರಿಣೆ ರೂ.3೦೦/- ರಿಂದ ರೂ.10,೦೦೦/-ವರೆಗೆ 

13. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5,೦೦,೦೦೦/-, ಸಂಪೂರ್ಣ ಶಾಶ್ವತ ಮರ್ಬಲತೆಯಾದಣ್ಲ 
ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ಮುರ್ಲಲತೆಯಾದಲ್ಲ ರೂ.1೦೦,೦೦೦/- ? 

14. ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ತಾ ಭಾಗ್ಯ): ಹೃದ್ರೋಗ, ಕಡ್ಲಿ ಜೋಡಣೆ, ಕ್ಯಾನ್ಸರ್‌ 
ಶಸ್ತಚಕಿತೆ, ಕಣ್ಣಿನ ಶಸ್ತ ಸ್ವಚಿಕಿತ್ಲೆ, ಪಾರ್ಪ್ಯವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತಚಕಿತೆ, ಅಸ್ತಮ ಚಿಕಿತ್ಸೆ, 
ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕತ್ಗೆ, ಮೂತ್ರ ಪಿಂಡದಲ್ಲನ ಕಲ್ಲು 
ತೆಗೆಯುವ ಚಿಕಿತ್ಸೆ ಮೆದುಆನ. ರಕ್ತಸ್ರಾವದ ಚಿಕಿತ್ಸೆ, ಅಲ್ಪರ್‌ ಚಿಕಿತ್ಸೆ ಡಯಾಲಸಿಸ್‌ ಚಿಕಿತ್ಸೆ. ಕಿಡ್ಡಿ ಶಸ್ತಚಕಿತ್ಠೆ, 
ಇ.ಎನ್‌.ಟ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, ನರರೋಗ ಶಸ ಸ್ವಚಕಿತ್ಸೆ, ವ್ಯಾಸ ಗ್ರ್ಯೊಲರ್‌ ಶಸ್ತಚಿಕಿತ್ಸೆ, ಜಸ್ನನಾಜಟೆ ಚಿಕಿತ್ಸೆ 
ಮತ್ತು ಶಸ್ತಚಕಿತ್ಠೆ, ಕರುಅನ ಶಸ್ತ ಸ್ತಚಿಕಿತ್ಸೆ, ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಪಸ್ತ ಸ್ಪಚಿಿತೆ. ಹರ್ನಿಯ ಶಸ್ತ್ರಚಿಕಿತ್ಸೆ. 
ಅಸೆಂಡಿಕ್ಸ್‌ ಶಸ್ತಚಿಕಿತ್ಠೆ, ಮೂಳೆ ಮುರಿತ/ಡಿಸ್‌ಲೊಕೇಶನ್‌ ಚಕಿತ್ರೆ, ಇತರೆ. ಔಧ್ಯೋಗಿಕ ಖಾಯುಲೆಗಳ 
ಚಿಕಿತ್ಸೆಗಳಗೆ ರೂಪಿ ,೦೦,೦೦೦/-ವರೆಗೆ 

15. ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಷಳ ಮದುವೆಗೆ ತಲಾ 
ರೂ.5ರ೦,೦೦೦/- 

1. LPG ಸಂಪಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸ್ಟೌವ್‌ 

17. ಅಎಂಟಸಿ ಐಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಆಕೆ ವ್ಯಾಪ್ತಿಯಲ್ಲ ಕೆಲಸ ಮಾಡುತ್ತಿರುವಂತ್‌ಹ 

ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯುತ ಕಟ್ಟಡ ಕಾರ್ಮಿಕರಿಗೆ 

1. ಕೆಎಸ್‌ಆರ್‌ಟಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯುತ 

' ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ( ಈ ಯೋಜನೆಯನ್ನು ಜಾರಿಗೊಆಸಲಾಗುತ್ತಿದೆ) 


19.ತಾಯು ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ನ್ಯು ನೀಡಿದ ಸಂದರ್ಭದಲ್ಲ ಆಕೆಯ 
ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಣೆ ಮೂರು ವರ್ಷಗಳು ತುಂಬುವವರೆಗೆ 
ವಾರ್ಷಿಕ ರೂ.6,೦೦೦/- ಗಳ ಸಹಾಯಧನ. 


ಅನುಬಂಧಥ-೦! (ಎ) 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ 2020 -21 ನೇ ಸಾಲಿನ 
ಆಯವ್ಯಯದಲ್ಲಿ ರೂಪಿಸಿರುವ 10 ಹೊಸ ಯೋಜನೆಗಳು 


ಕ್ರಸಂ ಹೊಸ ಯೋಜನೆಗಳು 


1 ಫಲಾನುಭವಿಗಳ ಮಕ್ಕಳಗೆ ಲ್ಯಾಪ್‌ ಬಾಪ್‌ ವಿತರಣೆ (Higher 
Education-Diploma, ITI, Degree & Post Graduation). 
2 ಫಲಾನುಭವಿಗಳ ಕದುತ್ತಿರುವ'ಮಕ್ಕಆಗೆ ಶೈಕ್ಷಣಿಕ ಕಟ್‌ ವಿತರಣೆ 


ವೃತ್ತಿಪರ ಕೋರ್ಸ್‌ಗಳಲ್ಪ ವಿಧ್ಯಾಬ್ಯಾಸ ಮಾಡುತ್ತಿರುವ 
ಫಲಾನುಭವಿಗಳ ಮಕ್ನಳಗೆ ಶಾಲಾ ಶುಲ್ಗ ಮರುಪಾವತಿ ಯೋಜನೆ 
ಫಲಾನುಭವಿ ಮತ್ತು ಅವರ್‌ ಅವೆಲಂಜತರು `ವಿನಿಧ ಕ್ಲೇತೆಗಳಲ್ಲ 
4 ಮಾಡುವ ಅಸಾಧಾರಣ ಸಾಧನೆಯನ್ನು ಗುರುತಿಸಿ ಪುರಸ್ಕರಿಸುವ 
ಯೋಜನೆ 

ಆರೋಗ್ಯೆ `ಕಾಪಾಡಿಕೊಳ್ಳುವ ಬಣ್ಣ ತರಬೇತಿ`'ಮತ್ತು ತಪಾಸಣೆಯ 
[o) ಯೋಜನೆ, 


6 Pre-paid Health Card ಯೋಜನೆ 


7 ಮೋಬೈಲ್‌ ಕ್ಷನಿಕ್‌ ಯೋಜನೆ 


[2] ಪೌಷ್ಟಿಕ ಆಹಾರ ಕಬ್‌ ಯೋಜನೆ. 


9 "| ಪ್ರಧಾನ ಮಂತ್ರಿಗಳ ಭೀಮಾ" ಜೀವನ್‌ `ಹಪ್ಯೋತಿ "ಯೋಜನೆ 
ಅನುಷ್ಟಾನ 


10 | Safety & Quick response team ಯೋಜನೆ. 


ಅನುಬಂಧ-2 


2018-19 ಮತ್ತು 2019-20 ನೇ ಸಾಲಿನಲ್ಲಿ ಕಲ್ಯಾಣ ಮತ್ತು ಸಾಮಾಜಿಕ ಭದತಾ ಸೌಲಭ್ಯಗಳಿಗಾಗಿ ಖಿರ್ಚೃ 


ಮಾಡಿರುವ ವಿವರ 
2018-19 2019-20 
ಸೌಲಭ್ಯಗಳ ವಿವರ ೪ 
ಸಂಚ್ಛೆ ಮೊತ್ತ ಸಂಖ್ಯೆ ಮೊಫ್ಳ 
ಶೈಕ್ಷಣಿಕ ಧನಸಹಾಯ 95,637 533,279,365 125,403 724,788,917 
ಮದುವೆ ಧನಸೆಹಾಯ 11,380 475,875,000 10,966 453,596,000 
ಅಂಕ್ಕೆ ಸಂಸ್ಕಾರಕ್ಕೆ ವೆಚ್ಚ 2,208 117,282,000 3,674 198,641,000 
- ಪ್ರಮುಖ ವೈದ್ಯಕೀಯ 530 12,829,473 778 22,668,307 
ಅಪಘಾತ ಪರಿಹಾರ 58 13,781,000 116 31,957.000 
ಹಕಗ ಧನಸಹಾಯ 552 9,160,000 572 | 11,930,174 
ೈದ್ಯೀಯ'ಪೆಚ್ಚಿ 192 5,592,698 < 95 2,019,557 
ಉಪಕರಣ ಖರೀದಿಗೆ ಸಾಲ 0 [) 0 0 
ಸಿಂಚಣಿ ಸಂಧ್ಯ 520 12,052,000 627 23,026,000 
ದುರ್ಬಲತೆ ಪಿಂಚಣಿ 7 1,214,000 18 2,999,000 
ಅನರಭಾಗ್ಯ 4055 0 0 0 
ಶ್ರಮ ಸಾಮರ್ಥ್ಯ 3,157 56,972,953 623 90,170,239 
ಬಿಎಂಟಿಸಿ ಬಸ್‌ ಪಾಸ್‌ 1,602 0 2,996. 594,300 
ವಸತ ಸಾಧ್ಯ 0 0 5,129 760,000,000 
ಶಿಶು ಪಾಲನಾ ಕೇಂದ್ರಗಳ ಸ್ಥಾಪನೆ 0 Q 50] ND 
ಒಟ್ಟು 1,19,898 123,80,38,489 1,51,498 232,53,99,494 


ಅನುಬಂಧ-3 


ವರ್ಷ 208-5 205-20 
ಯೋಜನೆಗಳ ನವನ ಫಲಾನುಭವಿ ಸಂಖ್ಯೆ ! ಮೊತ್ತರೂ, ಫಲಾನುಭವಿ ಮೊತ್ತ ರೂ. 
pS ಸಂಖ್ಯೆ > 
ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ 21,127 8,57,34,000 26,257 10,5198, 300 
ವೈದ್ಯಕೀಯ ರವು. 9 74,011 5 45,252 
ಮೃತ ಕಾರು ಆಂತ್ಕ ಸಂಸ್ಕಾರ್ಸ್‌ 
Ko ಸಂಸ್ಕಾರಕ್ಕೆ ಧನ 326 16,30,000 295 14,75,000 
ಸಹಾಯ. 
ಕಾರ್ಮಿಕರ ಅಪಘಾತ ಧನ ಸಹಾಯ 1 3,000 ಇ — 
ಅಂಗನಾಲಾರಿಣರಗಕ್ಕತ q Rye 
| ಅಂಗಸಾಧನ ಖರೀದಿಸಲು ಧನ ಸಹಾಯ 2 § § 
400 
ಷೈ ಸಣಾ ಶಿ; - — ,002 
ವೈದ್ಯಕೀಯ ತಪಾಸಣಾ ಶಿಬಿರ (2 ಸಂಘಟನೆ) 60,00} 
700 600 
y 
ವಾರ್ಷಿಕ ಕ್ರೀಡಾ ಚಟುವಟಿಕೆ ( ಸಂಘಟನೆ) 50,000 (2 ಸಂಘಟನೆ) 100,60 
ಒಟ್ಟ 23164 &74,96,011 373 10,68,78.252 


